ಹೂಸು) ಕಯ 8 ಖು 


ANNASEEHA ISLAMIC MOVEMENT 


SURATKAL, MANGALORE - 575014 








೪ ಉದ್‌ಹಿಯ್ಯತ್‌ ಎಂದರೇನು? 


ಅಲ್ಲಾಹನ ಸಾಮೀಪ್ಯವನ್ನು ಬಿಯಸಿ ಈದುಲ್‌ ಅದ್‌ಹಾ 
ಅಥವಾ ಅದರ ನಂತರದ ಮೂರು ದಿನಗಳಲ್ಲಿ 
(ಅಯ್ಯಾಮು ತ್ರಶ್ರೀಕಿನ ದಿನಗಳಲ್ಲಿ) ಬಲಿ ನೀಡುವ 


ಪ್ರಾಣಿಯನ್ನು ಉದ್‌ಹಿಯ್ಯತ್‌ ಎನ್ನಲಾಗುತ್ತದೆ. 

೪ ಉದ್‌ಹಿಯ್ಯತ್‌ ಮಾಡುವುದಕ್ಕೆ 
ಪುರಾವೆಯಿದೆಯೇ? 

ಉದ್‌ಹಿಯ್ಯತ್‌, ಕುರ್‌ಆನ್‌ ಮತ್ತು ಸುನ್ನತ್ತಿನ ಮೂಲಕ 
ಹಾಗೂ ಉಲಮಾಗಳ ಒಮ್ಮತಾಭಿಪ್ರಾಯದ ಮೂಲಕ 
ದೃಢಪಟ್ಟಿದೆ. ಅಲ್ಲಾಹು ಹೇಳುತ್ತಾನೆ, “ಆದ್ದರಿಂದ ತಾವು 
ತಮ್ಮ ರಬ್ಬಿಗಾಗಿ ನಮಾರು್‌ ನಿರ್ವಹಿಸಿರಿ ಮತ್ತು ಬಲಿ 
ನೀಡಿರಿ” [ಕುರ್‌ಆನ್‌ 108:2] 


“ಹೇಳಿರಿ: ಖಂಡಿತವಾಗಿಯೂ ನನ್ನ ನಮಾರು್‌ 
ನನ್ನ ಬಿಲಿಕರ್ಮ ನನ್ನ ಜೀವನ ಮತ್ತು ನನ್ನ ಮರಣ 


ಸರ್ವಲೋಕಗಳ ಒಡೆಯನಾದ ಅಲ್ಲಾಹನಿಗೆ ಮೀಸಲು.” 
[ಕುರ್‌ಆನ್‌ 6162-163] 


“ನಾವು ಪ್ರತಿಯೊಂದು ಸಮುದಾಯಕ್ಕೂ ಒಂದು 
ಆರಾಧನಾಕರ್ಮವನ್ನು (ಬಲಿಕರ್ಮವನ್ನು) ನಿಶ್ಚಯಿಸಿ- 
ದ್ದೇವೆ. ಅವರು ತಮಗೆ ಅನ್ನಾಧಾರವಾಗಿ ನೀಡಲಾದ 
ಜಾನುವಾರುಗಳ ಮೇಲೆ ಅಲ್ಲಾಹನ ಹೆಸರನ್ನು ಉಚ್ಛರಿಸಿ 
ಕೊಯ್ಯುವುದಕ್ಕಾಗಿ'” [ಕುರ್‌ಆನ್‌ 22:34] 


“ಅನಸ್‌ ಇಬ್ನ್‌ ಮಾಲಿಕ್‌(ರ) ರಿಂದ ವರದಿ: ಪ್ರವಾದಿ(ಸ) 
ರವರು ಕಪ್ಪು ಮಿಶ್ರಿತ ಬಿಳಿ ಬಣ್ಣ ಹೊಂದಿರುವ, ಕೊಂ- 
ಬುಗಳಿರುವ ಎರಡು ಟಗರುಗಳನ್ನು ಉದ್‌ಹಿಯ್ಯತ್‌ 
ಮಾಡಿದರು. ಅವರು ಬಿಸ್ಕಿಲ್ಲಾಹಿ ಅಲ್ಲಾಹು ಅಕ್ಬರ್‌ 
ಎನ್ನುತ್ತಾ ತಮ್ಮ ಕಾಲನ್ನು ಅದರ ಕೊರಳಿನ ಮೇಲಿಟ್ಟು 
ಅವುಗಳನ್ನು ಕೊಯ್ದರು.” [ಅಲ್‌ಬುಖಾರಿ ಮತ್ತು 
ಮುಸ್ಲಿಮ್‌] “ಅಬ್ದುಲ್ಲಾಹ್‌ ಇಬ್ನ್‌ ಉಮರ್‌(ರ) ರಿಂದ 
ವರದಿ: ಪ್ರವಾದಿ(ಸ) ರವರು ಮದೀನದಲ್ಲಿ ವಾಸವಾ- 


Le 


ಗಿದ್ದ ಹತ್ತು ವರ್ಷವೂ ಉದ್‌ಹಿಯ್ಯತ್‌ ಮಾಡಿದ್ದರು.” 
[ಅಹ್ಮದ್‌, ಅತ್ತಿರ್ಮಿದಿ] 


“ಉಕ್ಕಿ ಇಬ್ನ್‌ ಆಮಿರ್‌(ರ) ರಿಂದ ವರದಿ: ಪ್ರವಾದಿ- 

(ಸ) ರವರು ತಮ್ಮ ಸಹಾಬಾಗಳಿಗೆ ಉದ್‌ಹಿಯ್ಯತ್‌ 
ಪ್ರಾಣಿಗಳನ್ನು ಹಂಚಿದರು. ಆಗ ಉಕ್ಕ(ರ) ರಿಗೆ ಆರು 
ತಿಂಗಳು ಪ್ರಾಯದ ಕುರಿ ಸಿಕ್ಕಿತು. ಉಕ್ಫ(ರ) ಕೇಳಿದರು: 
ಓ ಅಲ್ಲಾಹನ ರಸೂಲರೇ! ನನಗೆ ಸಿಕ್ಕಿದ್ದು ಆರು ತಿಂಗಳು 
ಪ್ರಾಯದ ಕುರಿ. ಆಗ ಪ್ರವಾದಿ(ಸ) ರವರು ಹೇಳಿದರು: 
ಅದನ್ನು ಉದ್‌ಹಿಯ್ಯತ್‌ ಮಾಡಿರಿ.” [ಅಲ್‌ಬುಖಾರಿ 
ಮತ್ತು ಮುಸ್ಲಿಮ್‌] “ಅಲ್‌ಬರಾಆ್‌ ಇಬ್ನ್‌ ಆಮಿಬ್‌(ರ) 
ರಿಂದ ವರದಿ: ಪ್ರವಾದಿ(ಸ) ರವರು ಹೇಳಿದರು: ಈದ್‌ 
ನಮಾರು್‌ ನಿರ್ವಹಿಸಿದ ಬಳಿಕ ಬಲಿ ನೀಡಿದವರು ತಮ್ಮ 
ಬಲಿಕರ್ಮವನ್ನು ಪೂರ್ಣಗೊಳಿಸಿದರು ಮತ್ತು ಮುಸ್ಲಿ- 
ಮರ ಮಾರ್ಗವನ್ನು ಸ್ವೀಕರಿಸಿದರು.” [ಅಲ್‌ಬುಖಾರಿ 
ಮತ್ತು ಮುಸ್ಲಿಮ್‌] 


ತ ಸತಾ 


Ww ಉದ್‌ಹಿಯ್ಯತ್‌ 

ಕಡ್ಡಾಯವೋ ಐಚ್ಛಿಕವೋ? 

ಉದ್‌ಹಿಯ್ಯತ್‌ ಕಡ್ಡಾಯವೋ ಐಚ್ಛಿಕವೋ ಎಂಬಿ 

ಬಿಗ್ಗೆ ಉಲಮಾಗಳಿಗೆ ಭಿನ್ನಾಭಿಪ್ರಾಯವಿದೆ. ಶಾಫಿರಃ, 
ಮಾಲಿಕೀ ಮತ್ತು ಹಂಬಲೀ ಉಲಮಾಗಳ ಅಭಿಪ್ರಾಯ 
ಪ್ರಕಾರ ಉದ್‌ಹಿಯ್ಯತ್‌ ಪ್ರಬಲ ಸುನ್ನತ್‌ ಆಗಿದೆ. ಹನಫೀ 
ಉಲಮಾಗಳ ಅಭಿಪ್ರಾಯ ಪ್ರಕಾರ ಉದ್‌ಹಿಯ್ಯತ್‌ 
ಕಡ್ಡಾಯವಾಗಿದೆ. ಶೈಖುಲ್‌ ಇಸ್ಲಾಮ್‌ ಇಬ್ನ್‌ ತೈಮಿಯ್ಯ 
ಕಡ್ಡಾಯ ಎಂಬ ಅಭಿಪ್ರಾಯವನ್ನು ಹೊಂದಿದ್ದಾರೆ. 


ಳ ಉದ್‌ಹಿಯ್ಯತ್ತಿನ ಷರತ್ತುಗಳು 

1. ಬಲಿಕೊಡುವ ಪ್ರಾಣಿ ಜಾನುವಾರು ಆಗಿರಬೇಕು. 
ಅಂದರೆ ಒಂಟೆ, ಹಸು, ಆಡು ಅಥವಾ ಕುರಿಗಳ ವರ್ಗ- 
ದಲ್ಲಿ ಸೇರಿರಬೇಕು. ಜಾನುವಾರು ಅಲ್ಲದ ಪ್ರಾಣಿಯನ್ನು 
ಬಲಿ ನೀಡಿದರೆ ಉದ್‌ಹಿಯ್ಯತ್‌ ಸಿಂಧುವಲ್ಲ ಅಲ್ಲಾಹು 
ಹೇಳುತ್ತಾನೆ: “ನಾವು ಪ್ರತಿಯೊಂದು ಸಮುದಾಯಕ್ಕೂ 


ಿ 


ಒಂದು ಆರಾಧನಾಕರ್ಮವನ್ನು (ಬಲಿಕರ್ಮವನ್ನು) 
ನಿಶ್ಚಯಿಸಿದ್ದೇವೆ. ಅವರು ತಮಗೆ ಒದಗಿಸಲಾದ 
ಜಾನುವಾರುಗಳ ಮೇಲೆ ಅಲ್ಲಾಹನ ಹೆಸರನ್ನು ಉಚ್ಛರಿಸಿ 
ಕೊಯ್ಯುವುದಕ್ಕಾಗಿ'” [ಕುರ್‌ಆನ್‌ 22:34] 


2. ಶರೀಅತ್‌ ನಿರ್ದೇಶಿಸಿದ ಪ್ರಾಯವನ್ನು ತಲುಪಿರ- 
ಬೇಕು. ಅಂದರೆ ಉದ್‌ಹಿಯ್ಯತ್‌ ಮಾಡುವ ಪ್ರಾಣಿ 
ಕುರಿಯಾಗಿದ್ದರೆ 6 ತಿಂಗಳು, ಆಡು ಆಗಿದ್ದರೆ 1 ವರ್ಷ 
ಹಸು ಆಗಿದ್ದರೆ ಎರಡು 2 ಮತ್ತು ಒಂಟಿಯಾಗಿದ್ದರೆ 5 
ವರ್ಷವನ್ನು ಪೂರ್ಣಗೊಳಿಸಿರಬೇಕು. ಇದಕ್ಕಿಂತ ಕಡಿಮೆ 
ಪ್ರಾಯದ ಪ್ರಾಣಿಗಳನ್ನು ಬಲಿ ನೀಡಿದರೆ ಉದ್‌ಹಿಯ್ಯತ್‌ 
ಸಿಂಧುವಲ್ಲ. 

3. ನಾಲ್ಕು ರೀತಿಯ ನ್ಯೂನತೆಗಳಿಂದ ಮುಕ್ತವಾಗಿರಬೇ- 
ಕು. ಒಂದು: ಒಕ್ಕಣ್ಣು. ಅಂದರೆ ಕಣ್ಣು ಒಳಕ್ಕೆ ಹುದುಗಿ- 
ರುವುದು, ಹೊರಕ್ಕೆ ಉಬ್ಬಿಕೊಂಡಿರುವುದು, ಅಥವಾ 
ಪೂರ್ತಿ ಬಿಳಿಯಾಗಿರುವುದು. ಎರಡು: ರೋಗ. ಅಂದರೆ 


Ll 


ರೋಗದ ಲಕ್ಷಣಗಳು ಸ್ಪಷ್ಟವಾಗಿ ಗೋಚರಿಸುವುದು, 
ಜ್ವರದ ಕಾರಣದಿಂದ ಮೇಯಲು ಹೋಗದೆ ಮಲಗಿ- 
ಕೊಂಡಿರುವುದು, ಮಾಂಸದ ಮೇಲೆ ದುಷ್ಪರಿಣಾಮ 
ಬೀರುವ ರೀತಿಯಲ್ಲಿ ಅಥವಾ ಆರೋಗ್ಯವನ್ನು ಕೆಡಿಸುವ 
ರೀತಿಯಲ್ಲಿ ತುರಿಕಜ್ಜಿಯನ್ನು ಹೊಂದಿರುವುದು ಮತ್ತು 
ಆರೋಗ್ಯದ ಮೇಲೆ ದುಷ್ಟರಿಣಾಮ ಬೀರುವ ರೀತಿ- 
ಯಲ್ಲಿ ಆಳ ಗಾಯವನ್ನು ಹೊಂದಿರುವುದು. ಮೂರು: 
ಸರಿಯಾಗಿ ನಡೆಯಲು ಸಾಧ್ಯವಾಗದ ರೀತಿಯಲ್ಲಿ ಕಾಲು 
ಊನವಾಗಿರುವುದು. ನಾಲ್ಕು: ಎಲುಬಿನಲ್ಲಿ ಮಜ್ಜೆ: 
ಯಿಲ್ಲದ ಕಾರಣ ಕೃಶವಾಗಿರುವುದು. “ಅಲ್‌ಬರಾಆ್‌ 
ಇಬ್ನ್‌ ಆಮಿಬ್‌(ರ) ರಿಂದ ವರದಿ: ಪ್ರವಾದಿ(ಸ) ರವರು 
ಹೇಳಿದರು: ನಾಲ್ಕು ಪ್ರಾಣಿಗಳು ಉದ್‌ಹಿಯ್ಯತ್‌ ಆಗಿ ಬಲಿ 
ನೀಡಲು ಯೋಗ್ಯವಲ್ಲ ಸ್ಪಷ್ಟವಾದ ರೀತಿಯಲ್ಲಿ ಒಂದು 
ಕಣ್ಣನ್ನು ಕಳಕೊಂಡಿರುವ ಪ್ರಾಣಿ, ಸ್ಪಷ್ಟವಾದ ರೀತಿಯಲ್ಲಿ 
ರೋಗವನ್ನು ಹೊಂದಿರುವ ಪ್ರಾಣಿ, ಕಾಲಿನಲ್ಲಿ ಸ್ಪಷ್ಟವಾದ 


1. ಇ.ಡಿ ಯ, 


ಊನವನ್ನು ಹೊಂದಿರುವ ಕುಂಟುತ್ತಾ ನಡೆಯುವ 
ಪ್ರಾಣಿ ಮತ್ತು ಎಲುಬಿನಲ್ಲಿ ಮಜ್ಜೆಯಿಲ್ಲದೆ ಕಾಲು 
ತುಂಡಾಗಿರುವ ಪ್ರಾಣಿ.” [ಅಬೂ ದಾವೂದ್‌] 


ಇದಕ್ಕೆ ಅನುಬಂಧಿತವಾಗಿ ಉಲಮಾಗಳು ಇತರ 

ಆರು ನ್ಯೂನತೆಗಳನ್ನು ಪಟ್ಟಿ ಮಾಡಿದ್ದಾರೆ. ಅವು 
ಹೀಗಿವೆ: ಒಂದು: ಕಣ್ಣು ಕಾಣದ ಕುರುಡು ಪ್ರಾಣಿ. 
ಎರಡು: ಅಜೀರ್ಣಗೊಂಡ ಪ್ರಾಣಿ, ಅದರ ಅಜೀರ್ಣ 
ಗುಣವಾಗುವ ತನಕ ಬಲಿ ನೀಡಬಾರದು. ಮೂರು: 
ಹೆರಿಗೆಯು ಪ್ರಯಾಸಕರವಾಗಿದ್ದು ಮರಿ ಹಾಕುವಾಗ 
ಪ್ರಾಣಿ ಹೆದರಿದ್ದರೆ ಅದರ ಹೆದರಿಕೆ ನಿವಾರಣೆಯಾಗುವ 
ತನಕ ಬಲಿ ನೀಡಬಾರದು. ನಾಲ್ಕು ಅಪಾಯಕ್ಕೊಳಗಾಗಿ 
ಉಸಿರು ಕಟ್ಟಿರುವ, ಅಥವಾ ಎತ್ತರದ ಸ್ಥಳದಿಂದ ಬಿದ್ದ 
ಪ್ರಾಣಿ ಹೆದರಿದ್ದರೆ ಅದರ ಹೆದರಿಕೆ ನಿವಾರಣೆಯಾಗುವ 
ತನಕ ಬಲಿ ನೀಡಬಾರದು. ಐದು: ಅಂಗವೈಕಲ್ಯತೆಯ 
ಕಾರಣ ನಡೆಯಲು ಸಾಧ್ಯವಾಗದ ಪ್ರಾಣಿ. ಆರು: ಕೈ 


1.) ಇ್ಗ್ಠ.್ಠಇ್ಣ್ಠ. ಡು 1. 


ಕಾಲು ತುಂಡಾಗಿರುವ ಪ್ರಾಣಿ. 


4, ಉದ್‌ಹಿಯ್ಯತ್‌ ಮಾಡುವವನ ಒಡೆತನದಲ್ಲಿರುವ 
ಪ್ರಾಣಿಯಾಗಿರಬೇಕು. ಅಂದರೆ ಬಲವಂತವಾಗಿ ವಶಪ- 
ಡಿಸಿದ, ದೋಚಿದ, ಸುಳ್ಳುವಾದದ ಮೂಲಕ ವಶಪಡಿಸಿದ 
ಪ್ರಾಣಿ ಉದ್‌ಹಿಯ್ಯತ್‌ ಮಾಡುವುದಕ್ಕೆ ಸಿಂಧುವಲ್ಲ 
ಏಕೆಂದರೆ ಪಾಪಕೃತ್ಯದ ಮೂಲಕ ಅಲ್ಲಾಹನ ಇಬಾದತ್‌ 
ಮಾಡುವಂತಿಲ್ಲ 


5 ಇತರರ ಹಕ್ಕಿನಲ್ಲಿ ಸೇರಿದ ಪ್ರಾಣಿಯಾಗಿರಬಾರದು. 
ಅಂದರೆ ಅಡವು ಇಟ್ಟಿ ಪ್ರಾಣಿಯಾಗಿರಬಾರದು. 


6. ಶರೀಅತ್‌ ನಿರ್ದೇಶಿಸಿದ ನಿರ್ದಿಷ್ಟ ಅವಧಿಯಲ್ಲೇ 
ಬಲಿನೀಡುವುದು. ಅಂದರೆ ಈದುಲ್‌ ಅದ್‌ಹಾ 
ದಿನದಂದು ಈದ್‌ ನಮಾರು್‌ ನಿರ್ವಹಿಸಿದ ಬಳಿಕ 
ತೊಡಗಿ ಅಯ್ಯಾಮು ತ್ರಶ್ರೀಕಿನ ಕೊನೆಯ ದಿನದಂದು, 
ಅಂದರೆ ದುಲ್‌ಹಿಜ್ಜ 13ನೇ ತಾರೀಕಿನ ಸೂರ್ಯಾಸ್ತದ 


ಒಳಗಾಗಿ ಬಲಿ ನೀಡುವುದು. ಯಾರಾದರೂ ಈದ್‌ 
ನಮಾರ್‌ಗೆ ಮುಂಚೆ ಅಥವಾ ಅಯ್ಯಾಮು ತ್ರಶ್ರೀಕಿನ 
ಕೊನೆಯ ದಿನ ಸೂರ್ಯಾಸ್ತದ ಬಳಿಕ ಬಲಿ ನೀಡಿದರೆ 
ಅವನ ಉದ್‌ಹಿಯ್ಯತ್‌ ಸಿಂಧುವಲ್ಲ 





“ಅಲ್‌ಬರಾಆ್‌ ಇಬ್ನ್‌ ಆಮಿಬ್‌(ರ) ರಿಂದ ವರದಿ: 
ಪ್ರವಾದಿ(ಸ) ರವರು ಹೇಳಿದರು: ಯಾರಾದರೂ ಈದ್‌ 
ನಮಾರು್‌ ನಿರ್ವಹಿಸುವುದಕ್ಕೆ ಮುಂಚೆ ಉದ್‌ಹಿಯ್ಯತ್‌ 
ಬಲಿ ನೀಡಿದರೆ ಅದು ಅವನು ತನ್ನ ಕುಟುಂಬಕ್ಕಾಗಿ 
ಮಾಡಿದ ಮಾಂಸವಾಗಿದೆ. ಅದಕ್ಕೂ ಬಲಿಕರ್ಮಕ್ಕೂ 
ಯಾವುದೇ ಸಂಬಂಧವಿಲ್ಲ.” [ಅಲ್‌ಬುಖಾರಿ ಮತ್ತು 
ಮುಸ್ಲಿಮ್‌] 


೪ ಉದ್‌ಹಿಯ್ಯತ್‌ ಮಾಡಲು 
ಅತ್ಯುತ್ತಮ ಪ್ರಾಣಿ ಯಾವುದು? 
ಉದ್‌ಹಿಯ್ಯತ್‌ ಮಾಡಲು ಅತ್ಯುತ್ತಮ ಪ್ರಾಣಿ ಒಂಟೆ, 


| ಪಟಟ) ತ 


ನಂತರ ಹಸು, ನಂತರ ಕುರಿ, ನಂತರ ಆಡು, ನಂತರ 
ಒಂಟಿಯ ಏಳರಲ್ಲಿ ಒಂದು ಭಾಗ, ನಂತರ ಹಸುವಿನಲ್ಲಿ 
ಏಳರ ಒಂದು ಭಾಗ. ಪ್ರಾಣಿ ಅತ್ಯಧಿಕ ಮಾಂಸವನ್ನು 
ಹೊಂದಿರುವುದು, ಪೂರ್ಣವಾಗಿ ಬೆಳೆದಿರುವುದು ಮತ್ತು 
ನೋಡಲು ಸುಂದರವಾಗಿರುವುದು ಉದ್‌ಹಿಯ್ಯತ್‌ಗೆ 
ಅತ್ಯುತ್ತಮ. “ಅಬೂ ಸಠಈದ್‌ ಅಲ್‌ಖುದ್ರೀ(ರ) ರಿಂದ 
ವರದಿ: ಪ್ರವಾದಿ(ಸ) ರವರು ಕೊಂಬುಗಳಿರುವ, 
ದಷ್ಟಪುಷ್ಟವಾಗಿರುವ, ಬಾಯಿಯ ಸುತ್ತ ಕಣ್ಣಿನ ಸುತ್ತ 
ಮತ್ತು ಕಾಲಿನ ಸುತ್ತ ಕಪ್ಪು ರೋಮಗಳನ್ನು ಹೊಂದಿರುವ 
ಸುಂದರವಾದ ಟಗರನ್ನು ಉದ್‌ಹಿಯ್ಯತ್‌ ಬಲಿ 
ನೀಡಿದರು.” [ಅತ್ತಿರ್ಮಿದ] 


೪ ಉದ್‌ಹಿಯ್ಯತ್‌ ಮಾಡಲು 
ಕರಾಹತ್‌ ಆಗಿರುವ ಪ್ರಾಣಿಗಳು 


1. ಅರ್ಧ ಅಥವಾ ಹೆಚ್ಚು ಕಿವಿ, ಕೊಂಬು ತುಂಡಾ- 
ಗಿರುವುದು 





ಶ್‌ ಷ್ಟ ಪ 





ಕಿವಿ ಮುಂಭಾಗದಲ್ಲಿ ಅಡ್ಡಕ್ಕೆ ಸೀಳಿರುವುದು. 

ಕಿವಿ ಹಿಂಭಾಗದಲ್ಲಿ ಅಡ್ಡಕ್ಕೆ ಸೀಳಿರುವುದು. 

ಕಿವಿ ಉದ್ದಕ್ಕೆ ಸೀಳಿರುವುದು. 

ಕಿವಿ ತೂತಾಗಿರುವುದು. 

ಕಿವಿಯ ರಂಧ್ರವು ಕಾಣುವ ತನಕ ಕಿವಿ ತುಂಡಾ- 
ಗಿರುವುದು. 

ಕೊಂಬು ಸಂಪೂರ್ಣ ತುಂಡಾಗಿರುವುದು. 
ಒಂದು ಕಣ್ಣಿನ ದೃಷ್ಟಿ ಸಂಪೂರ್ಣ ಇಲ್ಲದಿರುವುದು. 


9. ದೌರ್ಬಲ್ಯದಿಂದಾಗಿ ಇತರ ಪ್ರಾಣಿಗಳೊಡನೆ 


ಮೇಯಲು ಸಾಧ್ಯವಾಗದೆ ಹಿಂದೆಯೇ ಉಳಿದು- 
ಬಿಡುವುದು. 


೪ ಒಂದು ಉದ್‌ಹಿಯ್ಯತ್‌ 
ಯಾರಿಗೆಲ್ಲ ಸಾಕಾಗುತ್ತದೆ? 


ಒಬ್ಬವ್ಯಕ್ತಿ ಒಂದು ಆಡನ್ನು ಉದ್‌ಹಿಯ್ಯತ್‌ ಮಾಡಿದರೆ 
ಅದು ಅವನ ಕುಟುಂಬಕ್ಕೆ ಸಾಕಾಗುತ್ತದೆ. “ಆಯಿಶ(ರ) 


ರಿಂದ ವರದಿ: ಪ್ರವಾದಿ(ಸ) ರವರು ಕೊಂಬುಗಳಿರುವ, 
ಕಾಲಿನ ಸುತ್ತ, ಹೊಟ್ಟೆಯ ಸುತ್ತ ಮತ್ತು ಕಣ್ಣಿನ ಸುತ್ತ ಕಪ್ಪು 
ರೋಮಗಳನ್ನು ಹೊಂದಿರುವ ಟಗರನ್ನು ತರುವಂತೆ 
ಹೇಳಿದರು. ಅದನ್ನು ತರಲಾದಾಗ ಅವರು ಹೇಳಿದರು: 
ಓ ಆಯಿಶ, ಚೂರಿಯನ್ನು ತಾ. ಆಯಿಶ(ರ) ಚೂರಿಯನ್ನು 
ತಂದಾಗ ಅವರು ಟಗರನ್ನು ಹಿಡಿದು ಮಲಗಿಸಿ: ಅಲ್ಲಾ- 
ಹನ ನಾಮದಲ್ಲಿ ನಾನು ಕೊಯ್ಯುತ್ತೇನೆ, ಓ ಅಲ್ಲಾಹ್‌! 
ಮುಹಮ್ಮದ್‌(ಸ)ರಿಂದ, ಅವರ ಕುಟುಂಬದಿಂದ ಮತ್ತು 
ಅವರ ಸಮುದಾಯದಿಂದ ಇದನ್ನು ಸ್ವೀಕರಿಸು. ಎಂದು 
ಹೇಳಿ ಕೊಯ್ದರು.” [ಮುಸ್ಲಿಮ್‌] “ಅಬೂ ಅಯ್ಯೂಬ್‌ 
ಅಲ್‌ಅನ್ನಾಠೀ(ರ)8ಿಂದ ವರದಿ: ಪ್ರವಾದಿ(ಸ)ರವರ 
ಕಾಲದಲ್ಲಿ ಸಹಾಬಾಗಳು ತಮ್ಮ ಪರವಾಗಿ ಮತ್ತು ತಮ್ಮ 
ಕುಟುಂಬದ ಪರವಾಗಿ ಒಂದು ಕುರಿಯನ್ನು ಉದ್‌ಹಿ- 
ಯೃತ್‌ ಮಾಡುತ್ತಿದ್ದರು. ಅವರು ಅದನ್ನು ತಿನ್ನುತ್ತಿದ್ದರು 
ಮತ್ತು ಇತರರಿಗೆ ತಿನ್ನಲು ಕೊಡುತ್ತಿದ್ದರು.” [ಇಬ್ಸ್‌ ಮಾಜ, 








ಅತ್ತಿರ್ಮಿದಿ] 


೪ ಒಂದು ಉದ್‌ಹಿಯ್ಯತ್‌ನಲ್ಲಿ 

ಎಷ್ಟು ಜನ ಪಾಲ್ಗೊಳ್ಳಬಹುದು? 
ಉದ್‌ಹಿಯ್ಯತ್‌ ಮಾಡುವುದು ಕುರಿ ಅಥವಾ ಆಡು 
ಆಗಿದ್ದರೆ ಅದರಲ್ಲಿ ಒಬ್ಬನಿಗಿಂತ ಹೆಚ್ಚು ಮಂದಿ ಪಾಲು- 
ದಾರರಾಗಲು ಅವಕಾಶವಿಲ್ಲ ಆದರೆ ಹಸು ಅಥವಾ 
ಒಂಟಿಯಾಗಿದ್ದರೆ ಗರಿಷ್ಠ ಏಳು ಮಂದಿ ಪಾಲುದಾರ- 
ರಾಗಬಹುದು. ಇಬ್ಬರು ಒಂದು ಕುರಿ ಅಥವಾ ಆಡನ್ನು 
ಖರೀದಿಸಿ ಉದ್‌ಹಿಯ್ಯತ್‌ ಮಾಡಿದರೆ ಅದು ಸಿಂಧುವಲ್ಲ. 
ಹಾಗೆಯೇ ಎಂಟು ಅಥವಾ ಅದಕ್ಕಿಂತ ಹೆಚ್ಚು ಜನರು 
ಸೇರಿ ಒಂದು ಹಸು ಅಥವಾ ಒಂಟಿಯನ್ನು ಖರೀದಿಸಿ 
ಉದ್‌ಹಿಯ್ಯತ್‌ ಮಾಡಿದರೆ ಅದು ಸಿಂಧುವಲ್ಲ. 


ಲ್ಲ ಉದ್‌ಹಿಯ್ಯತ್‌ನ ನಿಯಮಗಳು 
1. ಉದ್‌ಹಿಯ್ಯತ್‌ ಮಾಡಲು ನಿಶ್ಚಯಿಸಿದ ಪ್ರಾಣಿಯನ್ನು 


1. ಇ್ದ್ಗ..ಡ 77 


ಯಾವುದೇ ಕಾರಣಕ್ಕೂ ಮಾರುವುದು, ಉಡುಗೊರೆ- 
ಯಾಗಿ ನೀಡುವುದು, ಅಡವಿಡುವುದು ಸಮ್ಮತಾರ್ಹ- 
ವಲ್ಲ 


2. ಉದ್‌ಹಿಯ್ಯತ್‌ ಮಾಡಲು ನಿರ್ದಿಷ್ಟ ಪ್ರಾಣಿಯನ್ನು 
ನಿಶ್ಚಯಿಸಿದ ಬಳಿಕ ನಿಶ್ಚಯಿಸಿದಾತ ಮರಣಹೊಂದಿದರೆ 
ಅದೇ ಪ್ರಾಣಿಯನ್ನು ಉದ್‌ಹಿಯ್ಯತ್‌ ಮಾಡಬೇಕು. 


3. ಉದ್‌ಹಿಯ್ಯತ್‌ ಮಾಡಲು ನಿಶ್ಚಯಿಸಿದ ಪ್ರಾಣಿಯಿಂದ 
ಯಾವುದೇ ಉಪಯೋಗವನ್ನೂ ಪಡೆಯಬಾರದು. 


4. ಉದ್‌ಹಿಯ್ಯತ್‌ ಮಾಡಲು ನಿಶ್ಚಯಿಸಿದ ಪ್ರಾಣಿಗೆ 
ನಿಶ್ಚಯಿಸಿದ ಬಳಿಕ, ಮಾಲೀಕನ ಬೇಜವಾಬ್ದಾರಿಯಿಂದ 
ಉದ್‌ಹಿಯ್ಯತ್‌ ಅಸಿಂಧುವಾಗುವ ಯಾವುದಾದರೂ 
ನ್ಯೂನತೆಯುಂಟಾದರೆ ಅದು ಉದ್‌ಹಿಯ್ಯತ್‌ಗೆ 
ಯೋಗ್ಯವಲ್ಲ ಅದರ ಬದಲು ಅದರಂತಿರುವ ಅಥವಾ 
ಅದಕ್ಕಿಂತ ಉತ್ತಮವಾದ ಬೇರೊಂದು ಪ್ರಾಣಿಯನ್ನು 


ರಾ 


ಉದ್‌ಹಿಯ್ಯತ್‌ ಆಗಿ ನಿಶ್ಚಯಿಸಬೇಕು. ಮಾಲೀಕನ 
ಬೇಜವಾಬ್ದಾರಿಯಿಂದಲ್ಲದಿದ್ದರೆ ಅದನ್ನು ಉದ್‌ಹಿಯ್ಯತ್‌ 
ಮಾಡಬಹುದು. 


5 ಉದ್‌ಹಿಯ್ಯತ್‌ ಮಾಡಲು ನಿಶ್ಚಯಿಸಿದ ಪ್ರಾಣಿ 
ಮಾಲೀಕನ ಬೇಜವಾಬ್ದಾರಿಯಿಂದ ನಾಪತ್ತೆಯಾದರೆ, 
ಅಥವಾ ಕಳವಾದರೆ, ಅದರ ಬದಲು ಅದರಂತಿರುವ 
ಅಥವಾ ಅದಕ್ಕಿಂತ ಉತ್ತಮವಾದ ಬೇರೊಂದು 
ಪ್ರಾಣಿಯನ್ನು ಉದ್‌ಹಿಯ್ಯತ್‌ ಆಗಿ ನಿಶ್ಚಯಿಸಬೇಕು. 
ಮಾಲೀಕನ ಬೇಜವಾಬ್ದಾರಿಯಿಂದಲ್ಲದಿದ್ದರೆ ಬೇರೊಂದು 
ಪ್ರಾಣಿಯನ್ನು ಉದ್‌ಹಿಯ್ಯತ್‌ ಮಾಡಬೇಕಾಗಿಲ್ಲ 


6. ಉದ್‌ಹಿಯ್ಯತ್‌ ಮಾಡಲು ನಿಶ್ಚಯಿಸಿದ ಪ್ರಾಣಿಯು 
ನಿಶ್ಚಯಿಸಿದ ಬಳಿಕ ಮಾಲೀಕನ ಬೇಜವಾಬ್ದಾರಿ- 
ಯಿಂದ ಸತ್ತರೆ, ಅದರ ಬದಲು ಅದರಂತಿರುವ 
ಅಥವಾ ಅದಕ್ಕಿಂತ ಉತ್ತಮವಾದ ಬೇರೊಂದು 
ಪ್ರಾಣಿಯನ್ನು ಉದ್‌ಹಿಯ್ಯತ್‌ ಆಗಿ ನಿಶ್ಚಯಿಸಬೇಕು. 


ಆದರೆ ಸತ್ತದ್ದು ರೋಗ, ಪ್ರಾಕೃತಿಕ ವಿಪತ್ತು ಮುಂತಾದ 
ಮಾಲಿಕನಿಗೆ ತಡೆಯಲು ಸಾಧ್ಯವಿಲ್ಲದ ಕಾರಣದಿಂ- 
ದಾಗಿದ್ದರೆ ಬೇರೊಂದು ಪ್ರಾಣಿಯನ್ನು ಉದ್‌ಹಿಯ್ಯತ್‌ 
ಮಾಡಬೇಕಾಗಿಲ್ಲ 





7 ಉದ್‌ಹಿಯ್ಯತ್‌ ಆಗಿ ನಿಶ್ಚಯಿಸಿದ ಪ್ರಾಣಿಯನ್ನು 
ಉದ್‌ಹಿಯ್ಯಕ್ತಿನ ಸಮಯಕ್ಕೆ ಮೊದಲೇ ಮಾಲೀಕನ 
ಅನುಮತಿಯಿಂದ ಯಾರಾದರೂ ಕೊಯ್ಬುಣಿಟ್ಟರೆ 
-ಅದು ಉದ್‌ಹಿಯ್ಯಕ್ತಿನ ನಿಯ್ಯಕ್ತಿನಿಂದಾದರೂ ಸರಿ- ಆ 
ಉದ್‌ಹಿಯ್ಯತ್‌ ಸಿಂಧುವಲ್ಲ. ಅದರ ಬದಲು ಅದರಂ- 
ತಿರುವ ಅಥವಾ ಅದಕ್ಕಿಂತ ಉತ್ತಮವಾದ ಬೇರೊಂದು 
ಪ್ರಾಣಿಯನ್ನು ಉದ್‌ಹಿಯ್ಯತ್‌ ಆಗಿ ನಿಶ್ಚಯಿಸಬೇಕು. 
ಆದರೆ ಅದನ್ನು ಕೊಯ್ದದ್ದು ಮಾಲೀಕನ ಅನುಮ- 
ತಿಯಿಂದಲ್ಲವಾದರೆ ಅದಕ್ಕೆ ಬದಲು ಬೇರೊಂದು 
ಉದ್‌ಹಿಯ್ಯತ್‌ ಮಾಡಬೇಕಾಗಿಲ್ಲ. ಉದ್‌ಹಿಯ್ಯತ್‌ 
ಆಗಿ ನಿಶ್ಚಯಿಸಿದ ಪ್ರಾಣಿ, ನಿಶ್ಚಯಿಸಿದ ಬಳಿಕ ಮರಿಗೆ 


ಜನ್ಮ ನೀಡಿದರೆ ಆ ಮರಿಯನ್ನು ಕೂಡ ಉದ್‌ಹಿಯ್ಯತ್‌ 
ಮಾಡಬೇಕು. ಉದ್‌ಹಿಯ್ಯಕ್ತಿನ ಪ್ರಾಣಿಗೆ ಬಾಧಕವಾಗುವ 
ನಿಯಮಗಳೆಲ್ಲವೂ ಆ ಮರಿಗೂ ಬಾಧಕವಾಗುತ್ತದೆ. 
ಇನ್ನು ಅದು ಮರಿಗೆ ಜನ್ಮ ನೀಡಿದ್ದು ಉದ್‌ಹಿಯ್ಯತ್‌ 

ಆಗಿ ನಿಶ್ಚಯಿಸುವುದಕ್ಕೆ ಮುಂಚೆಯಾಗಿದ್ದರೆ ಆ ಮರಿ 
ಉದ್‌ಹಿಯ್ಯತ್‌ನಲ್ಲಿ ಒಳಗೊಳ್ಳುವುದಿಲ್ಲ 


ಕ್ಲ ಉದ್‌ಹಿಯ್ಯತ್‌ 
ಮಾಂಸವನ್ನು ಹಂಚುವುದು 


ಉದ್‌ಹಿಯ್ಯತ್‌ ನಿರ್ವಹಿಸುವವನು ಶರೀಅತ್ತಿನ ನಿಯಮ 
ಪ್ರಕಾರ ಉದ್‌ಹಿಯ್ಯತ್‌ ಮಾಂಸದಲ್ಲಿ ಸ್ವಲ್ಪ ತನಗೆ 

ಮತ್ತು ತನ್ನ ಮನೆಯವರಿಗೆ ತಿನ್ನಲು ತೆಗೆಯಬೇಕು, 

ಸ್ವಲ್ಪ ಕುಟುಂಬಿಕರಿಗೆ, ನೆರೆಯವರಿಗೆ ಮತ್ತು ಗೆಳೆಯರಿಗೆ 
ಉಡುಗೊರೆಯಾಗಿ ಕೊಡಬೇಕು ಮತ್ತು ಸ್ವಲ್ಪ ಬಡಬಿಗ್ಗರಿ- 
ಗೆ ದಾನ ಮಾಡಬೇಕು. ಅಲ್ಲಾಹು ಹೇಳುತ್ತಾನೆ: “ನಂತರ 
ನೀವು ಅದರಿಂದ ಸ್ನಲ್ಪ ತಿನ್ನಿರಿ ಮತ್ತು ಕಡುಬಡವರಿಗೆ 





ತಿನ್ನಲು ಕೊಡಿ.” [ಕುರ್‌ಆನ್‌ 22:28] “ನಂತರ ನೀವು 
ಅದರಿಂದ ಸ್ಪಲ್ಪ ತಿನ್ನಿರಿ ಮತ್ತು ಕೈ ಚಾಚಿ ಬೇಡದವರಿಗೆ 
ಹಾಗೂ ಕೈ ಚಾಜಿ ಬೇಡುವವರಿಗೆ ತಿನ್ನಲು ಕೊಡಿ.” 
[ಕುರ್‌ಆನ್‌ 22:36] 


“ಸಲಮ ಇಬ್ಬುಲ್‌ ಅಕ್ಟಆ್‌(ರ)ರಿಂದ ವರದಿ: ಪ್ರವಾದಿ(ಸ) 
ರವರು ಹೇಳಿದರು: ನೀವು ತಿನ್ನಿರಿ, ತಿನ್ನಲು ಕೊಡಿ ಮತ್ತು 
ತೆಗೆದಿರಿಸಿ.” [ಅಲ್‌ಬುಖಾರಿ] ತಿನ್ನಲು ಕೊಡಿ ಎಂದರೆ 
ಶ್ರೀಮಂತರಿಗೆ ಉಡುಗೊರೆಯಾಗಿ ಕೊಡಿ ಮತ್ತು ಬಡವ- 
ರಿಗೆ ದಾನವಾಗಿ ಕೊಡಿ ಎಂದರ್ಥ. “ಆಯಿಶಾ(ರ)ರಿಂದ 
ವರದಿ: ಪ್ರವಾದಿ(ಸ)ರವರು ಹೇಳಿದರು: ನೀವು ತಿನ್ನಿರಿ, 
ತೆಗೆದಿರಿಸಿ ಮತ್ತು ದಾನ ಮಾಡಿ.” [ಮುಸ್ಲಿಮ್‌] 


ಉದ್‌ಹಿಯ್ಯತ್‌ ಮಾಂಸದಲ್ಲಿ ಎಷ್ಟು ತಿನ್ನಬೇಕು, ಎಷ್ಟು 
ಉಡುಗೊರೆಯಾಗಿ ಕೊಡಬೇಕು ಮತ್ತು ಎಷ್ಟು ದಾನ 
ಮಾಡಬೇಕು ಎಂಬ ವಿಷಯದಲ್ಲಿ ಉಲಮಾಗಳಿಗೆ 
ಭಿನ್ನಾಭಿಪ್ರಾಯವಿದೆ. ಇಂತಿಷ್ಟು ಮಾತ್ರ ತಿನ್ನಬೇಕು, 





ಇಂತಿಷ್ಟು ಮಾತ್ರ ದಾನ ಮಾಡಬೇಕು ಎಂಬಿ ನಿಯಮ- 
ವಿಲ್ಲ ಆದರೆ ಪ್ರಖ್ಯಾತ ಅಭಿಪ್ರಾಯ ಪ್ರಕಾರ ಅದನ್ನು 
ಮೂರು ಸಮಪಾಲು ಮಾಡಿ, ಒಂದು ಪಾಲನ್ನುತಾನು 
ಮತ್ತು ಮನೆಯವರು ತಿನ್ನಬೇಕು, ಇನ್ನೊಂದು ಪಾಲನ್ನು 
ಕುಟುಂಬಿಕರಿಗೆ, ನೆರೆಯವರಿಗೆ ಮತ್ತು ಗೆಳೆಯರಿಗೆ 
ಉಡುಗೊರೆಯಾಗಿ ಕೊಡಬೇಕು ಮತ್ತು ಮೂರನೇ 
ಪಾಲನ್ನು ಬಡಬಗ್ಗರಿಗೆ ದಾನ ಮಾಡಬೇಕು. ತನಗಿರುವ 
ಮೊದಲನೆ ಪಾಲನ್ನು ಎಷ್ಟು ದಿನ ಬೇಕಾದರೂ 
ತೆಗೆದಿರಿಸಬಹುದು. ಇಂತಿಷ್ಟು ದಿನದೊಳಗೆ ತಿಂದು 
ಮುಗಿಸಬೇಕೆಂಬ ನಿಯಮವಿಲ್ಲ ಆದರೆ ಬರಗಾಲದ 
ಸಂದರ್ಭ ಮೂರು ದಿನಕ್ಕಿಂತ ಹೆಚ್ಚು ತೆಗೆದಿರಿಸಲು 
ಅನುಮತಿಯಿಲ್ಲ. 


“ಸಲಮ ಇಬ್ನುಲ್‌ ಅಕ್ಡಅ್‌(ರ)ರಿ೦ದ ವರದಿ: 
ಪ್ರವಾದಿ(ಸ)ರವರು ಹೇಳಿದರು: ನಿಮ್ಮಲ್ಲಿ ಯಾರಾದರೂ 
ಉದ್‌ಹಿಯ್ಯತ್‌ ಮಾಡಿದರೆ, ಮೂರನೆಯ ದಿನದ ಬಳಿಕ 





ಉದ್‌ಹಿಯ್ಯಕ್ತಿನ ಮಾಂಸ ಅವನ ಮನೆಯಲ್ಲಿರಬಾರದು. 
ಹೀಗೆ ಮುಂದಿನ ವರ್ಷ ಬಂದಾಗ ಸಹಾಬಾಗಳು 
ಕೇಳಿದರು: ಓ ಅಲ್ಲಾಹನ ರಸೂಲರೇ! ನಾವು ಹಿಂದಿನ 
ವರ್ಷ ಮಾಡಿದಂತೆಯೇ ಈ ವರ್ಷ ಮಾಡಬೇಕೇ? ಆಗ 
ಪ್ರವಾದಿ(ಸ)ರವರು ಹೇಳಿದರು: ನೀವು ತಿನ್ನಿರಿ, ತಿನ್ನಲು 
ಕೊಡಿ ಮತ್ತು ತೆಗೆದಿರಿಸಿ. ನಾನು ಹಿಂದಿನ ವರ್ಷ ಹಾಗೆ 
ಹೇಳಿದ್ದು ಏಕೆಂದರೆ ಆಗ ಬರಗಾಲವಿತ್ತು ಮತ್ತು ನೀವು 
ಜನರಿಗೆ ಸಹಾಯ ಮಾಡಬೇಕೆಂದು ನಾನು ಬಯಸಿದ್ದೆ” 
[ಅಲ್‌ಬುಖಾರಿ ಮತ್ತು ಮುಸ್ಲಿಮ್‌] 


ಉದ್‌ಹಿಯ್ಯತ್‌ ಮಾಡುವುದು ಕಡ್ಡಾಯ ರೂಪದಲ್ಲಾದ- 
ರೂ, ಐಚ್ಛಿಕ ರೂಪದಲ್ಲಾದರೂ, ಜೀವಂತ ವ್ಯಕ್ತಿಯ ಪರ- 
ವಾದರೂ, ಮರಣಹೊಂದಿದ ವ್ಯಕ್ತಿಯ ಪರವಾದರೂ, 
ವಸಿಯ್ಯತ್‌ ನೆರವೇರಿಸುವುದಕ್ಕಾದರೂ ಈ ನಿಯಮದಲ್ಲಿ 
ಯಾವುದೇ ವ್ಯತ್ಯಾಸವಿಲ್ಲ ಆದರೆ ಇನ್ನೊಬ್ಬರು ಹೊಣೆ 
ವಹಿಸಿಕೊಟ್ಟ ಉದ್‌ಹಿಯ್ಯತ್‌ ಆಗಿದ್ದರೆ, (ಅಂದರೆ ನನ್ನ 


ಪರವಾಗಿ ನೀನು ಉದ್‌ಹಿಯ್ಯತ್‌ ಮಾಡು ಎಂದು 
ಯಾರಾದರೂ ಹೊಣೆ ವಹಿಸಿಕೊಟ್ಟಿದ್ದರೆ), ಹೊಣೆ 
ವಹಿಸಿದವನ ಅನುಮತಿಯಿದ್ದರೆ ಅದನ್ನು ತಿನ್ನುವುದು, 
ಉಡುಗೊರೆ ಕೊಡುವುದು ಮತ್ತು ದಾನ ಮಾಡುವುದ- 
ರಲ್ಲಿ ತೊಂದರೆಯಿಲ್ಲ. ಅನುಮತಿಯಿಲ್ಲದಿದ್ದರೆ ಆ ಎಲ್ಲ 
ಮಾಂಸವನ್ನೂ ಅವನಿಗೇ ಕೊಡಬೇಕು. ಉದ್‌ಹಿ- 
ಯ್ಯತ್‌ ಮಾಡಲಾದ ಪ್ರಾಣಿಯ ಶರೀರದ ಯಾವುದೇ 
ಭಾಗವನ್ನೂ ಮಾರಾಟ ಮಾಡಬಾರದು. ಅದು ಮಾಂಸ, 
ಚರ್ಮ ಅಥವಾ ಯಾವುದೇ ಭಾಗವಾಗಿದ್ದರೂ ಸಹ. 
ಕಸಾಯಿಗೆ ಕೂಲಿಯಾಗಿ ಆ ಪ್ರಾಣಿಯ ಶರೀರದ 
ಯಾವುದೇ ಭಾಗವನ್ನೂ ನೀಡಬಾರದು. ಏಕೆಂದರೆ 
ಅದು ಮಾರಾಟ ಮಾಡುವುದಕ್ಕೆ ಸಮವಾಗಿದೆ. ಆದರೆ 
ಉದ್‌ಹಿಯ್ಯತ್‌ ಮಾಂಸವನ್ನು ಉಡುಗೊರೆಯಾಗಿ 
ಅಥವಾ ದಾನವಾಗಿ ಸ್ವೀಕರಿಸಿದ ವ್ಯಕ್ತಿ ಆ ಮಾಂಸವನ್ನು 
ಸ್ವತಃ ಉಪಯೋಗಿಸುವುದರಲ್ಲೋ ಮಾರಾಟ ಮಾ- 





ಡುವುದರಲ್ಲೋ ತೊಂದರೆಯಿಲ್ಲ. ಆದರೆ ಆತ ಅದನ್ನು 
ತನಗೆ ಉಡುಗೊರೆಯಾಗಿ ಅಥವಾ ದಾನವಾಗಿ ನೀಡಿದ 
ವ್ಯಕ್ತಿಗೇ ಮಾರಾಟ ಮಾಡಬಾರದು. 


ಜೌ ಉದ್‌ಹಿಯ್ಯತ್‌ ಮಾಡುವವನು 
ಏನೆಲ್ಲ ವರ್ಜಿಸಬೇಕು? 


ಉದ್‌ಹಿಯ್ಯತ್‌ ನಿರ್ವಹಿಸುತ್ತೇನೆಂದು ನಿಯ್ಯತ್‌ ಮಾಡಿದ 
ವ್ಯಕ್ತಿ ದುಲ್‌ಹಿಜ್ಜ ಒಂದನೇ ದಿನದಿಂದ ಉದ್‌ಹಿಯ್ಯತ್‌ 
ನಿರ್ವಹಿಸುವ ತನಕ ಕೂದಲು, ಉಗುರು, ಚರ್ಮ 
ಮುಂತಾದವುಗಳನ್ನು ಕತ್ತರಿಸುವುದು ನಿಷಿದ್ಧವಾಗಿದೆ. 


“ಉಮ್ಮು ಸಲಮ(ರ)ರಿಂದ ವರದಿ: ಪ್ರವಾದಿ(ಸ)ರವರು 
ಹೇಳಿದರು: ನೀವು ದುಲ್‌ಹಿಜ್ಜತಿಂಗಳ ಚಂದ್ರನನ್ನು 
ಕಂಡರೆ, (ಇನ್ನೊಂದು ವರದಿಯಲ್ಲಿ: ನೀವು ದುಲ್‌ಹಿಜ್ಜ 
ತಿಂಗಳ ಮೊದಲ ಹತ್ತು ದಿನಗಳನ್ನು ಪ್ರವೇಶಿಸಿದರೆ, ಮತ್ತು 
ನಿಮ್ಮಲ್ಲೊಬ್ಬರು ಉದ್‌ಹಿಯ್ಯತ್‌ ನಿರ್ವಹಿಸುವೆನೆಂದು 


| ಸೂಪ ಘರ 
1 


ನಿಯ್ಯತ್‌ ಮಾಡಿದ್ದರೆ ಅವರು ತಮ್ಮ ಕೂದಲು ಮತ್ತು 
ಉಗುರನ್ನು ಕತ್ತರಿಸದಿರಲಿ.” [ಅಹ್ಮದ್‌ ಮತ್ತು ಮುಸ್ಲಿಮ್‌] 
ಇನ್ನೊಂದು ವರದಿಯಲ್ಲಿ: “ಅವರು ಉದ್‌ಹಿಯ್ಯತ್‌ 
ನಿರ್ವಹಿಸುವ ತನಕ ತಮ್ಮ ಕೂದಲು ಮತ್ತು ಉಗುರನ್ನು 
ಕತ್ತರಿಸಬಾರದು.” ಇನ್ನೊಂದು ವರದಿಯಲ್ಲಿ; “ಅವರು 
ತಮ್ಮ ಕೂದಲು ಮತ್ತು ಚರ್ಮವನ್ನು ಕತ್ತರಿಸಬಾರದು.” 


ದುಲ್‌ಹಿಜ್ಜ ತಿಂಗಳು ಆರಂಭವಾದ ಬಳಿಕ ನಿಯ್ಯತ್‌ 
ಮಾಡಿದವರು ಆ ದಿನದಿಂದ ತೊಡಗಿ ಉದ್‌ಹಿಯ್ಯತ್‌ 
ನಿರ್ವಹಿಸುವ ತನಕ ಕೂದಲು, ಉಗುರು ಮತ್ತು ಚರ್ಮ- 
ವನ್ನು ಕತ್ತರಿಸಬಾರದು. ಈ ನಿಯಮವು ಉದ್‌ಹಿಯ್ಯತ್‌ 
ನಿರ್ವಹಿಸುವವರಿಗೆ ಮಾತ್ರ ಬಾಧಕ. ಅವರ ಮನೆಯ- 
ವರಿಗೆ ಮತ್ತು ಯಾರ ಪರವಾಗಿ ಅವರು ಉದ್‌ಹಿಯ್ಯತ್‌ 
ನಿರ್ವಹಿಸುತ್ತಾರೋ ಅವರಿಗೆ ಬಾಧಕವಲ್ಲ ನಿಯ್ಯತ್‌ 
ಮಾಡಿದ ಬಳಿಕ ಕೂದಲು, ಉಗುರು, ಅಥವಾ ಚರ್ಮ- 
ವನ್ನು ಕಿತ್ತರೆ, ಅಥವಾ ಕತ್ತರಿಸಿದರೆ ತೌಬಾ ಮಾಡಬೇಕು. 





ಅದಕ್ಕೆ ಯಾವುದೇ ಪ್ರಾಯಶ್ಶಿತ್ತ ನೀಡಬೇಕಾಗಿಲ್ಲ. ಅವರ 
ಉದ್‌ಹಿಯ್ಯತ್‌ ಅಸಿಂಧುವಾಗುವುದಿಲ್ಲ. ಆದರೆ ಹೀಗೆ 
ಮಾಡಿದ್ದು ಮರೆವು ಅಥವಾ ಅಜ್ಞಾನದಿಂದಾಗಿದ್ದರೆ 
ಅದರಲ್ಲಿ ದೋಷವಿಲ್ಲ. ಕೂದಲು ಸ್ವತಃ ಉದುರಿದರೆ 
ತೊಂದರೆಯಿಲ್ಲ ಹಾಗೆಯೇ ಉಗುರು ಅರ್ಧ ತುಂಡಾಗಿ 
ಅದರಿಂದ ಕಿರುಕುಳ ಉಂಟಾಗುವುದಾದರೆ ಅದನ್ನು 
ಕತ್ತರಿಸಬಹುದು. ಚಿಕಿತ್ಸೆಗಾಗಿ ಕೂದಲನ್ನು ಕತ್ತರಿಸಬೇಕಾ- 
ಗಿ ಬಂದರೆ ಕತ್ತರಿಸಬಹುದು. 


ಉದ್‌ಹಿಯ್ಯ-- 26 





JAMIYATHE AHLE HADEES, MANGALORE 
ಆಂ... 2 uo 


Sponsored by 





ks ಕೆ 
ಹ್‌ 


UMAR KHATHEEJA 
FOUNDATION 


8722695551 
OOOO 


